ಕರ್ನಾಟಕ ವಿಧಾನಸಭೆ: 
ಹದಿನಾಲ್ಕನೇ ವಿಧಾನಸಭೆ 
(ಎರಡನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ ೦೦ನೇ ಡಿಸೆಂಬರ್‌, 2೦1೪ 
(ಸಮಯ: ಬೆಳಗ್ಗೆ 11.0೦ ಗ೦ಟೆಗಣೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು 

ಆ) ದಿನಾಂಕ 27.11.2013ರ ಮೂರನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ 
ಶ್ರೀ ರಾಜು ಅಲಗೂರು ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 4415) 

ಇ) ದಿನಾಂಕ 28.11.2013ರ ನಾಲ್ಕನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ 
ಶ್ರೀ ಎಸ್‌.ಟಿ. ಸೋಮಶೇಖರ್‌ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 53812) 


ಈ) ದಿನಾಂಕ 02.12.2013ರ ಆರನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ 
ಶ್ರೀ ವೈ.ಎಸ್‌.ವಿ. ದತ್ತಾ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 841399) 


ಉ) ದಿನಾಂಕ 26.11.2013ರ ಎರಡನೇ 
ಪಟ್ಟಿಯಿಂದ ತಡೆಹಿಡಿಯಲಾದ 
ಶ್ರೀ ಎಂ. ರಾಜಣ್ಣ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 21418) 


ಏಳನೇ ಪಟ 
ಟ 


ಮುಖ್ಯಮಂತ್ರಿಗಳು 


ಮುಖ್ಯಮಂತ್ರಿಗಳು 


ನಗರಾಭಿವೃದ್ಧಿ ಸಚಿವರು 


' ಮುಖ್ಯಮಂತ್ರಿಗಳು 


ಊ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಏಳನೇ ಪಟ್ಟ 


2. ವಿತ್ತೀಯ ಕಾರ್ಯಕಲಾಪಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಯವರು) ಅವರು:-2೦13-14ನೇ ಸಾಅನ 
ಪೂರಕ ಅಂದಾಜುಗಳ (ಮೊದಲನೇ ಕಂತು) ಮೇಲೆ ಚರ್ಚೆ, ಸರ್ಕಾರದಿಂದ ಉತ್ತರ 


ಹಾಗೂ ಮತಕ್ಕೆ ಹಾಕುವುದು. 


ಪು.ತಿ.ನೋ., 


-2- 


3. ಶಾಸನ ರಚನೆ 


I. ವಿಧೇಯಕಗಳನ್ನು ಮಂಡಿಸುವುದು 


1 ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 4) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2೦19ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 4) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2) ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ (ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಕೃಷ್ಣ ಭೈರೇಗೌಡ (ಕೃಷಿ ಸಚಿವರು) ಅವರು: 


ಅ) 2೦13ನೇ ಸಾಅನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ (ತಿದ್ದುಪಡಿ) 


ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


1]. ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು 
ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 4) ವಿಧೇಯಕ, 2೦13. 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 4) 
ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2) ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ ವಿಧೇಯಕ, 2೦13. 
ಶ್ರೀ ರಾಮಅಂಗಾರೆಡ್ಡಿ (ಸಾರಿಗೆ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ 
ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


-ಡ್ರ್ಲ 
3) ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 
(ತಿದ್ದುಪಡಿ) ವಿಧೇಯಕ, 2೦13. 


ಡಾ|| ಶರಣಪ್ರಕಾಶ್‌ ಆರ್‌. ಪಾಟೀಲ್‌ (ವೈದ್ಯಕೀಯ ಶಿಕ್ಷಣ 
ರಾಜ್ಯ ಸಚಿವರು) ಅವರು:- 


ಅ) 2೦13ನೇ ಸಾಅನ ರಾಜೀವ್‌ ಗಾಂಧಿ ಆರೋಗ್ಯ 
ವಿಜ್ಞಾನಗಳ ವಿಶ್ವವಿದ್ಯಾಲಯ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯೌಲೋಔಸಬೆಕಕೆಂದು ಸೂಔಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4) ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು 
ಇತರ ಕಾನೂನುಗಳ (ತಿದ್ದುಪಡಿ) ವಿಧೇಯಕ, 2೭೦13. 


ಶ್ರೀ ವಿನಯಕುಮಾರ್‌ ಸೊರಕೆ (ನಗರಾಭಿವೃಧ್ಧಿ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ 


ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ | (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಖೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 

೮) ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಎಚ್‌. ಕೆ. ಪಾಟೀಲ್‌ ( ಗ್ರಾಮೀಣಾಭವೃಧ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ) 


ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


6) ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ (ತಿದ್ದುಪಡಿ) ವಿಧೇಯಕ, 2೭೦13 
ಶ್ರೀ ಕೃಷ್ಣ ಭೈರೇಗೌಡ (ಕೃಷಿ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


111 ವಿಧೇಯಕಗಳನ್ನು ಹಿ೦ದಕ್ಕೆ ಪಡೆಯುವುದು. 


(.. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ 
ವಿಧೇಯಕ, 2೦1೦. 
ಶ್ರೀ ಟ.ಅ. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು 
ಹಾಗೂ ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ 


ಸಚಿವರು) ಅವರು:- 
2೦10ನೇ ಸಾಅನ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ 


ಮತ್ತು ಸಂರಕ್ಷಣಾ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ 


ಕೋರುವುದು. 
ಪು.ತಿ.ನೋ., 


—4- 
2. ಕರ್ನಾಟಕ ಗೋವಧೆ ಪ್ರತಿಬಂಧಕ ಮತ್ತು ಜಾನುವಾರು ಪರಿಷ್ಠರಣೆ (ತಿದ್ದುಪಡಿ) 
ವಿಧೇಯಕ, 2೦%. 
ಶ್ರೀ ಟ.ಜ. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 


ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಸಚಿವರು) 
ಅವರು;- 


2೦1ನೇ ಸಾಅನ ಕರ್ನಾಟಕ ಗೋವಧೆ ಪ್ರತಿಬಂಧಕ ಮತ್ತು ಜಾನುವಾರು 
ಪರಿಷ್ಠರಣೆ (ತಿದ್ದುಪಡಿ) ವಿಧೇಯಕವನ್ನು ಹಿ೦ಪಡೆಯಲು ಅನುಮತಿ 
ಕೋರುವುದು. 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಕೆ. ಕುಮಾರಸ್ವಾಮಿ 
ಹೆಚ್‌.ಡಿ.ರೇವಣ್ಣ, ಹೆಚ್‌.ಸಿ. ಬಾಲಕೃಷ್ಣ, ಎನ್‌.ಚಲುವರಾಯ ಸ್ವಾಮಿ ಹಾಗೂ ಇತರರು 
ಕೃಷ್ಣಾ ಜಲ ನ್ಯಾಯಾಧೀಕರಣವು ದಿನಾಂಕ: 30.12.2೦1೦ರಂದು ನೀಡಿದ್ದ ಅ೦ತಿಮ 
ಐತೀರ್ಪಿನ ವಿರುದ್ಧ ಸಲ್ಲಸಿದ್ದ ಸ್ಪಷ್ಟೀಕರಣ ಅರ್ಜಯ ಮೇಲೆ ದಿನಾಂಕ: 
29.11.2೦13ರಂದು ನ್ಯಾಯಾಧೀಕರಣವು ನೀಡಿದ ಆದೇಶದ ಬಗ್ಗೆ 

ಮತ್ತು 


ಶ್ರೀಯುತರುಗಳಾದ ಜಗದೀಶ ಶೆಟ್ಟರ ಬಸವರಾಜ ಬೊಮ್ಮಾಯಿ, ಬಾಲಚಂದ್ರ 
ಜಾರಕಿಹೊಳ, ರಮೇಶ ಬ. ಭೂಸನೂರ ಹಾಗೂ ಇತರರು ಕೃಷ್ಣ ಮೇಲ್ದಂಡೆ 
ಯೋಜನೆಯ ಕಾಮಗಾರಿಯು ನಿಧಾನಗತಿಯಲ್ಲ ಸಾಗುತ್ತಿರುವುದರ ಬಗ್ಗೆ 

ಮತ್ತು 


ಶ್ರೀ ಜ.ಎಸ್‌. ಯಡಿಯೂರಪ್ಪ ಅವರು, ಕೃಷ್ಣಾ ನ್ಯಾಯಾಧಿಕರಣವು ದಿನಾಂಕ: 
29.11.2೦13ರಂದು ನೀಡಿರುವ ತೀರ್ಪಿನ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಕೆ.ಎಂ.ಶಿವಅಂಗೇಗೌಡ 
ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಬೆ೦ಗಳೂರು ಉತ್ತರ ತಾಲ್ಲೂಕು 
ಕಸಬಾ ಹೋಬಳ ನಾಗಶೆಟ್ಟಹಳ್ಳಿ ಹಾಗೂ ಭೂಪಸಂದ್ರ ಗ್ರಾಮದ ಕರ್ನಾಟಕ ಹಾಲು 
ಮಹಾಮಂಡಳಗೆ ಸೇರಿದ ಆಸ್ತಿಯನ್ನು ಭೂ ಮಾಫಿಯಾದೊಂದಿಗೆ ಶಾಮೀಲಾಗಿ 
ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಸರ್ಕಾರವನ್ನು ವಂಚಿಸುತ್ತಿರುವ ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಕೆ.ಎಂ.ಶಿವಅಂಗೇಗೌಡ 
ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 
ಬಹುಹಳ್ಳಗಳ ಕುಡಿಯುವ ನೀರು ಯೋಜನೆಗೆ ಹಣ ಜಡುಗಡೆಯಾಗಿದ್ದರೂ ಆ ಹಣ 
ಬಳಸಿಕೊಳ್ಳದೇ ಇರುವುದರಿಂದ ಗ್ರಾಮಾಂತರ ಪ್ರದೇಶಗಳಲ್ಲ ಕುಡಿಯುವ ನೀರಿಗೆ 
ತೊಂದರೆಯಾಗಿರುವ ಬಗ್ಗೆ ಚರ್ಚೆ. 

ಪು.ತಿ.ನೋ., 


೮ 
4. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ ಗೋವಿಂದ ಎ೦.ಕಾರಜೋಳ, ಎಸ್‌. 
ಸುರೇಶ್‌ ಕುಮಾರ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತು ಲಕ್ಷ್ಮಣ ಸವದಿ ಹಾಗೂ 
ಇತರರು ರಾಜ್ಯದಲ್ಲಿ ಇತ್ತೀಚೆಗೆ ಜಾನುವಾರುಗಳು ಕಾಲುಖಾಯ ರೋಗಕ್ಕೆ ತುತ್ತಾಗಿ 
ಸಾವನ್ನಪ್ಪುತ್ತಿರುವುದರಿ೦ದ, ಕಾಲುಬಾಯಿ ರೋಗ ತಡೆಗೆ ಸರ್ಕಾರವು ಅಗತ್ಯ 
ಕ್ರಮಕ್ಕೆಗೊಳ್ಳುವ ಮತ್ತು ಸೂಕ್ತ ಪರಿಹಾರ ನೀಡುವ ಬಗ್ಗೆ. ಚರ್ಚೆ. 


೮. ಶ್ರೀ ಜೆ.ಆರ್‌.ಲೋಬೊ, ಶ್ರೀಮತಿ ಶಕುಂತಲಾ ಟ. ಶೆಟ್ಟ ಮತ್ತು ಐ.ಎ. ಮೊಹಿದ್ದೀನ್‌ 
ಬಾವಾ ಅವರುಗಳು, ಮ೦ಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್‌, ಸಹ ಪ್ರೊಫೆಸರ್‌ 
ಮತ್ತು ಸಹಾಯಕ ಪ್ರೊಫೆಸರುಗಳ ನೇಮಕಾತಿಯಲ್ಲ ನಡೆದ ಅವ್ಯಹಾರದ ಬಗ್ಗೆ 
ಚರ್ಚೆ. | 


6. ಶ್ರೀಯುತರುಗಳಾದ ಆರ್‌.ಅಶೋಕ, ವಿ.ಸುನೀಲಕುಮಾರ್‌, ಸಿ.ಟ.ರವಿ ಮತ್ತು 
ಜ.ಎನ್‌. ವಿಜಯಕುಮಾರ ಅವರುಗಳು ರಾಜ್ಯದಲ್ಲಿ ಬ್ಯಾ೦ಕ್‌-ಎ.ಟ.ಎ೦ ಗಳಲ್ಲ ಹಾಗೂ 
ವಿವಿಧೆಡೆ ನಡೆಯುತ್ತಿರುವ ಹಲ್ಲೆ, ದರೋಡೆ ಮತ್ತು ಕೋಮು ಹಿ೦ಸಾಚಾರ ಘಟನೆಗಳು 
ಸೇರಿದಂತೆ ರಾಜ್ಯದಲ್ಲ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟರುವ ಬಗ್ಗೆ ಚರ್ಚೆ. 


7. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ, ಜಟ. 
ದೇವೇಗೌಡ, ಎನ್‌. ಚಲುವರಾಯ ಸ್ವಾಮಿ ಮತ್ತು ಮಧು ಬಂಗಾರಪ್ಪ ಹಾಗೂ ಇತರರು 
ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಗೆ ಕಳಪೆ ಗುಣಮಟ್ಟದ ಔಷಧಿಗಳ ಸರಬರಾಜನಿಂದಾಗಿ 
ರೋಗಿಗಳಗೆ ತೊಂದರೆಯಾಗಿರುವ ಬಗ್ಗೆ ಚರ್ಚೆ. 


8. ಶ್ರೀಯುತರುಗಳಾದ ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸಂಗಪ್ಪ ಸವದಿ, 
ಭರಮಗೌಡ ಆಲಗೌಡ ಕಾಗೆ ಅವರುಗಳು ಕೇಂದ್ರ ಸರ್ಕಾರದ ನೀರಾವರಿ ಇಲಾಖೆಯು 
ಐಜಪಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದು ನಮ್ಮ ರಾಜ್ಯದಲ್ಲ ಈಗಾಗಲೇ 
ವಐಬಪಿ ಅಡಿಯಲ್ಲರುವ ಯೋಜನೆಗಳು ಹಾಗೂ ಹೊಸದಾಗಿ ಸೇರ್ಪಡೆಯಾಗಿರುವ 
ಯೋಜನೆಗಳನ್ನು ಇ.ಆರ್‌.ಎಂ. ಮತ್ತು ಕಾಡಾ ಸ್ಥೀಂಗಳಡಿಯಲ್ಲ ಬಳಸಬಹುದಾದ 
ಪರಿಣಾಮಗಳ ಬಗ್ಗೆ ಚರ್ಚೆ. 


೨. ಶ್ರೀಯುತರುಗಳಾದ ಏಸ್‌.ಮಧುಖಬಂಗಾರಪ್ಪ,  ಕೆ.ಎಂ.ಶಿವಅಂಗೇಗೌಡ, 
ಸಿ.ಎನ್‌.ಬಾಲಕೃಷ್ಣ, ಬ.ಬ. ನಿಂಗಯ್ಯ ಹಾಗೂ ಇತರರು ರಾಜ್ಯದ ಅರಣ್ಯ 
ಜಮೀನುಗಳಲ್ಲ ಬಗರ್‌ಹುಕುಂ ಸಾಗುವ ಮಾಡುತ್ತಿರುವ ರೈತರಿಗೆ ಹಾಗೂ 
ಅರಣ್ಯವಾಸಿಗಳಗೆ ಹಕ್ಕುಗಳನ್ನು ಮಾನ್ಯ ಮಾಡುವ ಸಲುವಾಗಿ ಅಧಿನಿಯಮ 2೦೦೮5, 
2೦೦8 ಹಾಗೂ 2೦12ರ ಕಾಯ್ದೆ ಅನ್ವಯ ಗ್ರಾಮ ಸಮಿತಿಗಳನ್ನು ರಚಿಸಲು ಹಾಗೂ 
ಬಗರ್‌ಹುಕು೦ ಸಾಗುವಳದಾರರಿಗೆ ಹಕ್ಕುಪತ್ರಗಳನ್ನು ವಿಸ್ತರಿಸುವ ಬಗ್ಗೆ ಚರ್ಚೆ. 


10. ಶ್ರೀಯುತರುಗಳಾದ ಡಾ| ಕೆ. ಸುಧಾಕರ, ಅ.ಎಂ.ನಾಗರಾಜ್‌, ಎಸ್‌.ಎನ್‌. 
ಸುಬ್ಬಾರೆಡ್ಡಿ, ಎಸ್‌.ಎನ್‌. ನಾರಾಯಣಸ್ವಾಮಿ ಹಾಗೂ ಇತರರು ಚಿಕ್ಕಬಳ್ಳಾಪುರ ಜಿಲ್ಲೆ 
ನಂದಿ ಹೋಬಳಯ ನೆಲಮಾಕಲಹಳ್ಳ ಗ್ರಾಮಗಳಲ್ಲಿ ಜವಳ ಪಾರ್ಕ್‌ ನಿರ್ಮಿಸಲು 
ಮಂಜೂರು ಮಾಡಲಾದ 84 ಎಕರೆ ಭೂಮಿಯನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ 
ಹಸ್ತಾಂತರಿಸಲು ಸರ್ಕಾರವು ತೀರ್ಮಾನ ತೆಗೆದುಕೊ೦ಡಿರುವುದರ ಬಗ್ಗೆ ಚರ್ಚೆ. 
ಪು.ತಿ.ನೋ., 


-6- 


1. ಶ್ರೀಯುತರುಗಳಾದ ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸವದಿ, ಭರಮಗೌಡ 
ಕಾಗೆ, ಸಿ.ಆ.ರವಿ, ಹಾಗೂ ಡಿ.ಎನ್‌. ಜೀವರಾಜ್‌ ಅವರುಗಳು ಕೇಂದ್ರ ಸರ್ಕಾರವು 
ಪಶ್ಚಿಮಘಟ್ಟ ಪರಿಸರ ಹಾಗೂ ಅರಣ್ಯ ರಕ್ಷಣೆಗಾಗಿ ಹೊರಡಿಸಿದ ಆದೇಶದಿಂದ 
ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರ ಮೇಲೆ ಆಗುತ್ತಿರುವ 
ಪರಿಣಾಮಗಳ ಬಗ್ಗೆ ಚರ್ಚೆ. 


೮. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಎಂ.ಟ. ಕೃಷ್ಣಪ್ಪ ಅವರು 2೦12-19ನೇ ಸಾಅನ ಸುವರ್ಣ ಗ್ರಾಮ ಮತ್ತು 
ಸಿ.ಎ೦.ಜ.ಎಸ್‌ವೈ ಯೋಜನೆಗಳನ್ನು ಮುಂದುವರಿಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


೨. ಡಾ| ಎ.ಬ. ಮಾಲಕರೆಡ್ಡಿ ಅವರು ಭಾರತ ಸಂವಿಧಾನದ ಅನುಚ್ಛೇದ 371 ಜೆ 
ತಿದ್ದುಪಡಿ ಅನ್ವಯ ಹೈದ್ರಾಬಾದ-ಕರ್ನಾಟಕ ಪ್ರದೇಶದ ಅಲ್ಲೆಗಳಲ್ಲನ ಖಾಅಯುರುವ 
ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


3. ಶ್ರೀ ಕೆ.ಜ.ಬೋಪಯ್ಯ ಅವರು ಸರ್ಕಾರವು ಇತ್ತೀಚಿಗೆ ಕೊಡಗಿನ ಜಮ್ಮಾ 


ಹಿಡುವಳದಾರರಿಗೆ Indian Arms ಗಿಂ! ಪ್ರಕಾರ ಯಾವುದೇ ಪರವಾನಿಗೆ ಇಲ್ಲದೆ 
ಕೋವಿ ಹಿಡಿಯಲು ಅವಕಾಶ ನೀಡುತ್ತಿರುವುದರಿಂದ ಉ೦ಟಾಗಿರುವ ಗೊಂದಲದ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


4. ಡಾ|| ಸಿ.ಎನ್‌.ಅಶ್ಚತ್ಥ್‌ ನಾರಾಯಣ ಅವರು ರಾಜ್ಯದಲ್ಲ ನಕಅ ವೈದ್ಯರುಗಳ ಹಾವಳ 
ಹೆಚ್ಚಾಗಿ ರೋಗಿಗಳಗೆ ಅತೀವ ತೊಂದರೆಯುಂಬಾಗುತ್ತಿರುವುರಿಂದ ನಕಅ ವೈದ್ಯರ 
ಹಾವಳ ತಡೆಗಟ್ಟಲು ಸೂಕ್ತ ಕಾನೂನು ರೂಪಿಸುವ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


5. ಕ್ರೀ ಮಾನಪ್ಪ ಡಿ. ವಜ್ಜಲ ಅವರು ಅ೦ಗಸೂಗೂರು ತಾಲ್ಲೂಕಿನಲ್ಲಿ ಫ್ಲೋರೈಡ್‌ಯುಕ್ತ 
ನೀರು ಸರಬರಾಜು ಆಗುತ್ತಿರುವುದರಿಂದ ಜನರಿಗೆ ತೊ೦ದರೆಯುಂಟಾಗುತ್ತಿದ್ದು ಅಲ್ಲ 
ಶಾಶ್ವತ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಕೆ.ಎಂ.ಶಿವಅಂಗೇಗೌಡ ಅವರು ಅರಸೀಕೆರೆ ತಾಲ್ಲೂಕಿನ ಬಹುಹಳ್ಳಗಳಗೆ 


ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಗಳನ್ನು ಪ್ರಾರಂಭಸದಿರುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊ€., 


7. ಶ್ರೀ ಅಶೋಕ ಖೇಣಿ ಅವರು ಜೀದರ್‌ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 
ಬರುವ ಮೊರಾರ್ಜ ದೇಸಾಯಿ ವಸತಿ ಶಾಲೆಗಳೂ ಮೂಲಭೂತ ಸೌಲಭ್ಯಗಳ 
ಕೊರತೆಯಿಂದಾಗಿ ವಿದ್ಯಾರ್ಥಿಗಳಗೆ ತೊಂದರೆಯುಂಬಾಗಿರುವ ಬಗ್ಗೆ ಮಾನ್ಯ ಸಮಾಜ 
ಕಲ್ಯಾಣ ಮತ್ತು ಹಿ೦ಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಮಾನಪ್ಪ ಡಿ. ವಜ್ಜಲ ಅವರು ಅ೦ಗಸೂಗೂರು ತಾಲ್ಲೂಕು ನ೦ದವಾಡಗಿ ಏತ 
ನೀರಾವರಿ ಯೋಜನೆಗೆ ಮಂಜೂರಾತಿ ದೊರೆತಿದ್ದರೂ ಸಹ ಇದುವರೆಗೂ 
ಕಾಮಗಾರಿಯನ್ನು ಪ್ರಾರಂಭಸದಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಟ.ಅ. ನಿಂಗಯ್ಯ ಅವರು ಮೂಡಿಗೆರೆ ತಾಲ್ಲೂಕಿನ ಬಾಳೂರು ಹೋಬಳಯ 
ಜಾವಳಯಲ್ಲ ಭಾರೀ ಮಳೆಯುಂದಾಗಿ ಹೇಮಾವತಿ ನದಿಗೆ ಕಟ್ಟಲಾಗಿರುವ ಸೇತುವೆಗಳು 
ಶಿಥಿಲಾವಸ್ಥೆಯಲ್ಲರುವುದರಿಂದ ಹಾನಿ ತಪ್ಪಿಸಲು ನದಿಗೆ ತಡೆಗೋಡೆ ನಿರ್ಮಿಸುವ ಬಗ್ಗೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಕೆ.ಎಸ್‌. ಮ೦ಜುನಾಥ್‌ಗೌಡ ಅವರು ಕೋಲಾರ ಜಲ್ಲೆಯ ಮಾಲೂರು 
ತಾಲ್ಲೂಕನ್ನು ಬರಪೀಡಿತ ತಾಲ್ಲೂಕೆಂದು ಘೋಷಿಸುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


1. ಶ್ರೀ ಹಂಪನಗೌಡ ಬಾದರ೯ ಅವರು ಸಿಂಧನೂರು ಪಟ್ಟಣದಲ್ಲ ಹತ್ತಿ ಮತ್ತು ಭತ್ತದ 
ಖರೀದಿ ಕೇಂದ್ರವನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು 
ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


12. ಶ್ರೀಯುತರುಗಳಾದ ಕೆ.ಎಸ್‌. ಮಂಜುನಾಥ್‌ಗೌಡ, ಎಂ.ಕೃಷ್ಣಪ್ಪ ಡಾ| ಕೆ.ಎಸ್‌. 
ಸುಧಾಕರ್‌ ಮತ್ತು ಪಿಳ್ಳಮುನಿಶಾಮಪ್ಪ ಅವರುಗಳು ಡಾ| ಡಿ.ವಿ. ಗು೦ಡಪ್ಪ ಜ್ಞಾನವಾಹಿನಿ 
ವಿಶ್ವವಿದ್ಯಾಲಯದ ಸ್ಥಾಪನೆ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 


13. ಕ್ರೀ ಬಸವರಾಜ ರಾಯರೆಡ್ಡಿ ಅವರು 2೦1೦-1, 2೦11-12 ಮತ್ತು 2೦1೭-13ರಲ್ಲ 
ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲ್ಲೂಕಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯ ಇಂಜನಿಯರಿಂಗ್‌ ವಿಭಾಗದಲ್ಲಿ ವಿವಿಧ ಯೋಜನೆಗಳಡಿಯಲ್ಲ 
ಕೈಗೊಳ್ಳಲಾದ ಕಳಪೆ ಕಾಮಗಾರಿ ಮತ್ತು ಹಣ ದುರುಪಯೋಗದ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


14. ಶ್ರೀ ಪಿ.ಆರ್‌. ಸುಧಾಕರ್‌ಲಾಲ್‌ ಅವರು ಕೊರಟಗೆರೆ ತಾಲ್ಲೂಕು ಮತ್ತು 
ತುಮಕೂರು ತಾಲ್ಲೂಕಿನ ಕೋರಾ ಹೋಖಳಯನ್ನು ಬರಪೀಡಿತ ಪ್ರದೇಶವೆಂದು 
ಫೋಷಿಸದಿರುವುದರಿಂದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 
ಪು.ತಿ.ನೋ., 


—B- 


1ರ. ಶ್ರೀ ಅಪ್ಪಾಜ ನಾಡಗೌಡ ಅವರು ಬಜಾಪುರ ಜಲ್ಲೆಯ ಮುದ್ದೇಬಹಾಳ ತಾಲ್ಲೂಕು 
ವ್ಯಾಪ್ತಿಯಲ್ಲಿ ಬರುವ ತಾಳಕೋಟೆ. ಪಟ್ಟಣದಲ್ಲ ನಡೆಯುತ್ತಿರುವ ಒಳಚರಂಡಿ 
ಕಾಮಗಾರಿಯು ಕಳಪೆ ಮಟ್ಟದ್ದಾಗಿರುವ ಬಗ್ಗೆ ಮಾನ್ಯ ಪೌರಾಡಳತ. ಸ್ಥಳೀಯ 
ಸಂಸ್ಥೆಗಳು ಸ ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ ಮತ್ತು 
ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನದ ಮೆಡಿಕಲ್‌ ಕಾಲೇಜಗೆ ಸರ್ಕಾರವು 
ಮೂಲಭೂತ ಸೌಕರ್ಯಗಳನ್ನು ಒದಗಿಸದಿರುವುದರಿಂದ ಭಾರತೀಯ ವೈದ್ಯಕೀಯ 
ಪರಿಷತ್ತಿನವರು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶ ನೀಡದಿರುವ ಬಗ್ಗೆ 
ಮಾನ್ಯ ವೈದ್ಯಕೀಯ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


17. ಶ್ರೀ ವೈ.ಎನ್‌ ರುದ್ರೇಶ್‌ಗೌಡ ಅವರು ಹಾಸನ ಜಲ್ಲೆಯ ಬೇಲೂರು ತಾಲ್ಲೂಕು 
ಮಾದೀಹಳ್ಳೆ ಮತ್ತು ಹಳೇಟೀಡು ಹೋಖಳಯ ಶಾಶ್ವತ ಬರಪೀಡಿತ ಪ್ರದೇಶಗಳ ಜನರಿಗೆ 
ಕುಡಿಯುವ ನೀರನ್ನು ಒದಗಿಸಲು ಪ್ರಾರಂಭಸಲಾಗಿರುವ ಏತ ನೀರಾವರಿ ಯೋಜನೆ 
ಕಾಮಗಾರಿಯನ್ನು ಪೂರ್ಣಗೊಳಸದಿರುವುದರಿ೦ದ ಉಂಟಾಗಿರುವ ತೊಂದರೆಯ ಬಗ್ಗೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


18. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆ ಅವರು ನಗರಸಭೆ, ಪುರಸಭೆ, ಮತ್ತು 
ಪಟ್ಟಣ ಪಂಚಾಯತ್‌ಗಳು ತೆರಿಗೆ ಸಂಗ್ರಹ ಮಾಡುವಲ್ಲ ವಿಫಲವಾಗಿರುವ ಬಗ್ಗೆ ಮಾನ್ಯ 
ಪೌರಾಡಳತ, ಸ್ಥಳೀಯ ಸ೦ಸ್ಥೆಗಳು ಸ ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ 
ಕಲ್ಯಾಣ, ಹಜ್‌ ಮತ್ತು ವಕ್ಫ್‌ ಸಚಿವರ ಗಮನ ಚತು ವಜ 


6. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


1  ಡಾ॥ ಎಸ್‌. ಶಿವರಾಜ್‌ ಪಾಟೀಲ ಹಾಗೂ ಅವರು “ರಾಯಚೂರು ನಗರ 
ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ರಸ್ತೆಗಳ ದುರಸ್ತಿ” ಬಗ್ಗೆ ದಿನಾಂಕ: ೨7.1.೦೦13 
ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಮೂರನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 
31(6೦8)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಮತ್ತು ಅರ್ಧ ಗಂಟಿ ಕಾಲ 
ಚರ್ಚಿಸುವುದು. 
ಮತ್ತು 

ಡಾ| ಐ.ಐಿ. ಮಾಲಕರೆಡ್ಡಿ ಅವರು “ಗ್ರಾಮೀಣ ಸಂಪರ್ಕ ರಸ್ತೆಗಳ ದುರಸ್ತಿ” ಬಗ್ಗೆ 
ದಿನಾಂಕ: 27.1.2೦13 ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ ಮೂರನೇ 
ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 39(374)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


ಪು.ತಿ.ನೋ., 


Raj) N 


ಲಿ 


2. ಶ್ರೀ ನಾರಾಯಣಸ್ವಾಮಿ ಎಸ್‌. ಎನ್‌. ಅವರು “ಗ್ರಾಮ ಪಂಚಾಯತಿಗಳಲ್ಲ “ಈ” 
ಸ್ವತ್ತು “ಚ” ಖಾತೆ ಯೋಜನೆ ಬಗ್ಗೆ ದಿನಾಂಕ: 27.1.2೦13 ರಂದು ಸದನದಲ್ಲ 
ಉತ್ತರಿಸುವ ಪ್ರಶ್ನೆಗಳ ಮೂರನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 45(567ಕ್ಕೆ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ ಚರ್ಚಿಸುವುದು. | 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


